ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 08 ನೇ ಡಿಸೆಂಬರ್‌, 2020 


ಎಂ.ಪಿ.ಎಂ. ಕಾರ್ಬಾನೆ ಪುನಶ್ಚೇತನಗೊಳಿಸುವ ಬಗ್ಗೆ 
ಶ್ರೀ ಕಾಂತರಾಜ್‌ (ಬಿಎ೦ಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು) - 
24 (210) ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಮೈಸೂರು ಕಾಗದ ಕಾರ್ಬ್ಯಾನೆ (ಎಂ.ಪಿ.ಎಂ.) ಭದ್ರಾವತಿ ಉದ್ಯಮವನ್ನು ಯಾವಾಗ ; ಎಲ್ಲಿ 
ಪ್ರಾರಂಭಿಸಲಾಯಿತು; ಇದರ ಧ್ಯೇಯೋದ್ದೇಶಗಳೇನು ; (ವಿವರವಾದ ಮಾಹಿತಿ ನೀಡುವುದು) 


(ಆ) ಈ ಕಂಪನಿಯಲ್ಲಿ ಪ್ರಾರಂಭದಿಂದ ಇಲ್ಲಿಯವರೆಗೂ ಸಿ.ಎಂ.ಡಿ. ಗಳು ಆಗಿ ಯಾರ್ಯಾರು 
ಕಾರ್ಯನಿರ್ವಹಿಸಿರುತ್ತಾರೆ ; (ಹೆಸರು ಮತ್ತು ಅವಧಿಯ ಮಾಹಿತಿ ನೀಡುವುದು) 


(ಇ) ಕಂಪನಿಯ ಆರ್ಥಿಕ ಸ್ಥಿತಿಗತಿಯ (ಲಾಭ-ನಷ್ಟ) ಬಗ್ಗೆ ವರ್ಷ್ಹಾವಾರು ಮಾಹಿತಿ ನೀಡುವುದು ; 
(ಈ) ಕಂಪನಿಯ ನಷ್ಟಕ್ಕೆ ಕಾರಣಗಳೇನು ; (ವರ್ಷಾವಾರು ವಿವರ ನೀಡುವುದು) 


(ಉ) ಈ ಕಂಪನಿಯ ಆಸ್ತಿಗಳು ಯಾವುವು ; ಹಾಗೂ ಅವು ಎಲ್ಲಿವೆ ; ಅವುಗಳ ಇಂದಿನ ಮೌಲ್ಯವೇನು ; 
ಇದರ ಮೇಲೆ ಸರ್ಕಾರದ ಹೊಣೆಗಾರಿಕೆ ಎಷ್ಟಿದೆ; (ವಿವರವಾದ ಮಾಹಿತಿ ನೀಡುವುದು) 


(ಊ) ಅರಣ್ಯ ಇಲಾಖೆಯಿಂದ ಮೈಸೂರು ಕಾಗದ ಕಾರ್ಬಾನೆ (ಎಂ.ಪಿ.ಎಂ.) ಭದ್ರಾವತಿ ಇವರಿಗೆ ಕಚ್ಚಾ 
ಸಾಮಗ್ರಿ ತಯಾರಿಸುವ ಸಂಬಂಧ ಎಷ್ಟು ಅರಣ್ಯ ಭೂಮಿಯನ್ನು ನೀಡಲಾಗಿದೆ ; (ಗ್ರಾಮ, ಸರ್ಮೆ ನಂ. 
ವಿಸ್ಹೀರ್ಣ ಒಳಗೊಂಡಂತೆ ಮಾಹಿತಿ ನೀಡುವುದು) 


(ಯ) ಸದರಿ ಜಮೀನಿನಲ್ಲಿ ಬೆಳೆದಿರುವ ಮರಗಳ ಮಾರಾಟದಿಂದ ಬರುವ ಹಣದಿಂದ ಮೈಸೂರು ಕಾಗದ 


ಕಾರಾನೆ (ಎಂ೦.ಪಿ.ಎಂ.) ಯನ್ನು ಪುನಃಶ್ನೇತನಗೊಳಿಸಲು ಸಾಧ್ಯವಿಲ್ಲವೆ ? (ವಿವರವಾದ ಮಾಹಿತಿ 
ನೀಡುವುದು) 


